ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಫ್ರಕ್ನೆ ಸಂಖ್ಯೆ 1230 (1442) 

ಉತ್ತರಿಸುವ ದಿನಾಂಕ 17-03-2021 
ಮಾನ್ಯ ಸದಸ್ಯರ ಹೆಸರು ಶೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕೇತು $ 
ಕತ್ರಾನನ ಇವನ 


ರಾಜ್ಯದಲ್ಲಿ ವ್ಯವಹಾರ ಸರಳೀಕರಣಗೊಳಿಸುವ (EODB) 
ನಿಟ್ಟಿನಲ್ಲಿ ದಸ್ತಾವೇಜು ನೋಂದಾಯಿಸುವಾಗ ಸರಿಯಾದ 
ಪಕ್ಷಕಾರರನ್ನು ಗುರುತಿಸಲು ಹಾಗೂ ಮೋಸದ ನೋಂದಣಿ 
ಮತ್ತು mpೀrsonation ಆಗುವುದನ್ನು ತಡೆಯಲು 
ಮೊಬೈಲ್‌ ನಂಬರ್‌ ಮೂಲಕ ಓಟಿಪಿ (One Time 
Password) ಪಡೆದು ಅದನ್ನು ಪ್ರಮಾಣೀಕರಿಸುವ 
ಉದ್ದೇಶಕ್ಕಾಗಿ ದಿನಾಂಕ: 1-09-2019 ರಿಂದ ಓಟಿಪಿ ವ್ಯವಸ್ಥೆ 
ಜಾರಿಗೊಳಿಸಲಾಗಿರುತ್ತದೆ. ಈ ರೀತಿಯಾಗಿ ಜಾರಿಗೆ ತಂದಿರುವ 
ಓ.ಟಿ.ಪಿ ವ್ಯವಸ್ಥೆಯಿಂದ ಕೆಲವೊಮ್ಮೆ ಸಮಸ್ಯೆ ಉಂಟಾಗಿ ಜನರು 
ನೋಂದಣಿಗಾಗಿ ಕಾಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. 

ಉದಾಹರಣೆಗೆ ದಿನಾಂಕ: 08-03-2021ರಂದು ಹಾಗೂ 
| ದಿನಾಂಕ09-03-2021ರಂದು ಓಟಿಪಿ ಸಮಸ್ಯೆ ಉಯಬಾಗಿದ್ದು, 
ಇದು ಕಾವೇರಿ ಶಂತ್ರಾಂಶದ ಸಮಸ್ಯೆ ಆಗಿರುವುದಿಲ್ಲ. ಇದು €- 
Governance ಇಲಾಖೆಯ ಅಡಿ ಬರುವ ರrectorate of 
Electronic Delivery of Citizen Services (EDCS) ರವರ 
SMS ಸೇವೆಯಲ್ಲಿನ ಸಮಸ್ಯೆಯಾಗಿರುತ್ತದೆ. 
ಕೆಲವು ತಿಂಗಳುಗಳಲ್ಲಿ ಕೋವಿಡ್‌ ಹಾಗೂ 
ಲಾಕ್‌ಡೌನ್‌ನಿಂದಾಗಿ ದಸ್ತಾವೇಜು ನೋಂದಣಿ 
: | ಕಡಿಮೆಯಾಗಿರುತ್ತದೆ ಪ್ರಸ್ತುತ ರಾಜ್ಯದ ಉಪನೋಂದಣಿ 
ಕಛೇರಿಗಳಲ್ಲಿ ನೋಂದಣಿ ಕಾರ್ಯವು ಸರಾಗವಾಗಿ ನಡೆಯುತ್ತಿದೆ. 
ದಿನ ನಿತ್ಯ ನೋಂದಣಿಗಳು ಜಾಸ್ತಿಯಾಗಿರುತ್ತವೆ. 
್‌್‌ೋಂದಣಿ ಮಾಡಿಸಲು ಕಛೇರಿಗೆ ಭೇಟಿ ನೀಡಿದವರಿಗೆ | 
ಬಹುತೇಕ ಕಛೇರಿಗಳಲ್ಲಿ ನೋಂದಣಿಗೆ ಅಂದೇ ಅವಕಾಶ 
ಕಲ್ಪಿಸಲಾಗುತ್ತಿದೆ. ಹಾಗೂ ಕೆಲವೊಂದು ಅನಿವಾರ್ಯ 
ಸಂದರ್ಭದಲ್ಲಿ ಮಾತ್ರ 02 ಅಥವಾ 03 ದಿನದಲ್ಲಿ ನೋಂದಣಿಗೆ 
ಅವಕಾಶ ಕಲ್ಪಿಸಲಾಗುತ್ತಿದೆ. ಹಾಗೂ ಸಾರ್ವಜನಿಕರ 
ಅನುಕೂಲಕ್ಕಾಗಿ ಮತ್ತು ವಷ್ಯಾಂತ್ಯದ ನೋಂದಣಿ ಒತ್ತಡ 
ಕಡಿಮೆ ಮಾಡಲು ದಸ್ತಾವೇಜುಗಳ ನೋಂದಣಿಣಿ ಬೆಳಿಗ್ಗೆ 10.00 
ಠಿಂದ ಸಂಜೆ 0530 ರವರೆಗೆ ನಿಗದಿಪಡಿಸಿರುವ ಅವಧಿಯನ್ನು 
ಬೆಳಿಗ್ಗೆ 09.00 ರಿಂದ ಸಂಜೆ 0630 ರವರೆಗೆ ವಿಸ್ತರಿಸಲಾಗಿದೆ. 


ತಡೆಗಟ್ಟುವ ಸಲುವಾಗಿ ಉಪನೋಂದಣಿ 
ಕಛೇರಿಗಳಲ್ಲಿ ಸರ್ಕಾರ ಜಾರಿಗೆ ತಂದಿರುವ 
ಓಟಿಪಿ ವ್ಯವಸ್ಥೆ ಗಮನಾರ್ಹವಾದದ್ದು: 
ಆದರೆ ಇಂತಹ ವ್ಯವಸ್ಥೆಯಿಂದ” ಜನರು 
ಒಂದು ನೋಂದಣಿಗೆ ಎರಡು ತಾಸಿಗೂ 
ಅಧಿಕ ಸಮಯ ಕಾಯುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ತಿಳಿಸುವುದು: 


ಒಂದು ನೋಂದಣಿ ಮಾಡಿಸಲು ಕಛೇರಿಗೆ 
ನೀಡಿದರೆ 15 ದಿನಗಳ ನಂತರ ನೋಂದಣಿ 
'ಮಾಡುವುದಾಗಿ ಮುಂದಿನ 
ದಿನಾಂಕಗಳನ್ನು ನೀಡಿ ವಾಪಸ್‌ 
ಕಳುಹಿಸಲಾಗುತ್ತಿದೆ. ಇದಕ್ಕೆ 
ಕಾರಣಗಳೇನು: ೫ 


ey 


ಪ್ರೆ ಉತ್ತರ 


ಈ) | ಹೊಸೆ ತಂತ್ರಾಶ ಅಳವಡಿಕೆಯಿಂದ ಈ ಹೊಸ ತತ್ರಾಪದ ಅಳವಡಹ ನಾ ಕಾವ್ಯದ . 
' | ಸರಾಸರಿ 50% ನೋಂದಣಿ | ಉಪನೋಂದಣಿ ಕಛೇರಿಗಳಲ್ಲಿ ನೋಂದಣಿ ಕಾರ್ಯವು 
ವಿಳಂಬವಾಗುತ್ತಿರುವುದು ಸರ್ಕಾರದ | ಸರಾಗವಾಗಿ ನಡೆಯುತ್ತಿದೆ. 2018-19ನೇ ಸಾಲಿನಲ್ಲಿ 19,99,298 
ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ | ದಸ್ತಾವೇಜುಗಳು, 2019-20ನೇ ಸಾಲಿನಲ್ಲಿ 1957.3 
ಕೈಗೊಂಡಿರುವ ಕ್ರಮಗಳೇನು: ದಸ್ತಾವೇಜುಗಳು, ಹಾಗೂ 2020-21ನೇ ಸಾಲಿನಲ್ಲಿ ಕೋವಿಡ್‌ 

ಲಾಕ್‌-ಡೌನ್‌ ನಡುವೆಯು 1673372) ದಸ್ತವೇಜುಗಳು 


ನೋಂದಣಿಯಾಗಿರುತ್ತವೆ. ಹಾಗೂ ದಿನ ನಿತ್ಯ 8280ಕ್ಕೂ Ej 


ದಸ್ತಾವೇಜುಗಳು ನೋಂದಣಿಯಾಗುತ್ತಿರುತ್ತದೆ. 

ಈ ತಂತ್ರಾಂಶ ಅಳವಡಿಕೆಯಿಂದ `'ದಿನೇ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ 
ದಿನೇ ಸರ್ವರ್‌ ಸಮಸ್ಯೆಗಳಿಂದ | ದಸ್ತಾವೇಜುಗಳ ನೋಂದಣಿಯನ್ನು ಕಾವೇರಿ ತಂತ್ರಾಂಶದ 
ನೋಂದಣಿಗಳಾಗದೆ ಸಾರ್ವಜನಿಕರು | ಮೂಲಕ ನಿರ್ವಹಿಸಲಾಗುತ್ತಿದೆ. ದಸ್ತಾವೇಜುಗಳ ನೋಂದಣಿ 
ಪರದಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಸಮಯದಲ್ಲಿ ಸ್ಥಿರಾಸ್ತಿ ಮತ್ತು ಮಾರಾಟಿಗಾರರ ವಿವರಗಳನ್ನು 
ಬಂದಿದೆಯೇ: ಕೆಳಕಂಡಂತೆ ಸಂಬಂಧಪಟ್ಟಿ ಆಸ್ತಿಯ ತಂತ್ರಾಂಶದಿಂದ ಆನ್‌ಲೈನ್‌ 


ಮೂಲಕ ಪಡೆದು, ಪ್ರಮಾಣೀಕರಿಸಿಕೊಂಡು ದಸ್ತಾವೇಜುಗಳನ್ನು 

ನೋಂದಾಯಿಸಲಾಗುತ್ತದೆ. 

* ಗ್ರಾಮ ಪಂಚಾಯತ್‌ ವ್ಯಾಪ್ತಿಯ ಸ್ಲಿರಾಸ್ಸಿಗಳಿಗೆ 
ಸಂಬಂಧಿಸಿದ ವಿವರಗಳನ್ನು ಗ್ರಾಮೀಃ ಮತ್ತು 


ಪಂಚಾಯತ್‌ರಾಜ್‌ ಇಲಾಖೆ ನಿರ್ವಹಿಸುತ್ತಿರುವ “ಇ- 
ಸ್ವತ್ತು” ತಂತ್ರಾಂಶದಿಂದ ಪಡೆಯಲಾಗುತ್ತದೆ. 

* ಕೃಷಿ ಜಮೀನುಗಳಿಗೆ ಸಂಬಂಧಿಸಿದ ವಿವರಗಳನ್ನು 
ಭೂಮಿ ಮಾನಿಟರಿಂಗ್‌ ಸೆಲ್‌ ನಿರ್ವಹಿಸುತ್ತಿರುವ 
“ಭೂಮಿ” ತಂತ್ರಾಂಶದಿಂದ ಪಡೆಯಲಾಗುತ್ತದೆ. 

* ನಗರ ವಫುದೇಶಗಳ ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದ 
ವಿವರಗಳನ್ನು ನಗರಾಭಿವೃದ್ಧಿ ಇಲಾಖೆ ನಿರ್ವಹಿಸುತ್ತಿರುವ 
“ಇ-ಆಸ್ತಿ” ತಂತ್ರಾಂಶದಿಂದ ಪಡೆಯಲಾಗುತ್ತದೆ. 

ದಸ್ತಾವೇಜುಗಳ ನೋಂದಣಿ ಸಮಯದಲ್ಲಿ ಮೇಲ್ಕಂಡ 
ತಂತ್ರಾಂಶಗಳಿಂದ ಸ್ಥಿರಾಸ್ಥಿ ವಿವರಗಳನ್ನು ಆನ್‌ಲೈನ್‌ | 
ಮೂಲಕ ಪಡೆಯಲು ಸಾಧ್ಯವಾಗದೇ ಇರುವ ಸಂದರ್ಭಗಳಲ್ಲಿ, 


ಸಂಬಂಧಿಸಿದ ತಂತ್ರಾಂಶ ನಿರ್ವಹಿಸುತ್ತಿರುವ ತಾಂತ್ರಿಕ ಸದಸ್ಯರ 
ಗಮನಕ್ಕೆ ತರಲಾಗುತ್ತದೆ. ಅವರಿಂದ ತಾಂತ್ರಿಕ ಸಮಸ್ಯೆಗಳನ್ನು 
ಪರಿಹರಿಸಿಕೊಂಡ ನಂತರ ಆನ್‌ಲೈನ್‌ ಮೂಲಕ ಸಂಬಂಧಿಸಿದ 
ತಂತ್ರಾಂಶದಿಂದ ಸ್ಥಿರಾಸ್ತಿಗಳ ವಿವರಗಳನ್ನು ಪಡೆದುಕೊಂಡು 
ದಸ್ತಾವೇಜುಗಳ ನೋಂದಣಿಯನ್ನು ಪೂರ್ಣಗೊಳಿಸಲಾಗುತ್ತಿದೆ. 
ಮ್‌ 


ಊ) | ಸದರಿ ನೋಂದಣಿಗೆ ಆಪರೇಟರ್‌ಗಳ 
ಕೊರತೆಯಿದ್ದು, ಇದಕ್ಕೆ ಸರ್ಕಾರ ಕೈಗೊಂಡ 
ಕೆಮವೇನು ಮತ್ತು ಹಳೆಯ 
ಕಂಪ್ಯೂಟರ್‌ಗಳಿಗೆ ಹೊಸ ತಂತ್ರಾಂಶ 


ಅಳವಡಿಸಲು ಸಾಧ್ಯವಾಗದೆ ತೊಂದರೆ 
ಅನುಭವಿಸುಕ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ಅಥವಾ ಎಲ್ಲಾ 
ಉಪನೋಂದಣಾಧಿಕಾರಿ ಕಛೇರಿಗಳಲ್ಲಿ 
ಹೊಸ ಕಂಪ್ಯೂಟರ್‌ಗಳನ್ನು ನೀಡಿ ಹೊಸ 
ತಂತ್ರಾಂಶವನ್ನು ಅಳವಡಿಸಲಾಗಿದೆಯೆ? 


ಸಂಖ್ಯೆ: ಕಂಇ/132/ಎಂಎನ್‌ಎಸ್‌ಎ/2021 


ಉಪನೋಂದಣಿ `ಇಫೇರಿಗಳನ್ಲಿ "ದಸ್ತಾವೇಜುಗಳು 
ನೋಂದಣಿಯಾಗುವ ಇ ಫಪ್ರಮಾಣದನುಸಾರ ನೋಂದಣಿ 
ಆಪರೇಟರ್‌ಗಳನ್ನು ನಿಯೋಜಿಸಲಾಗಿದೆ. ಪ್ರಸ್ತುತ ಕಾವೇರಿ 
ತಂತ್ರಾಂಶದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು ನೊಂದಣಿ 
ಕಾರ್ಯವು ಸರಾಗವಾಗಿ ನಡೆಯುತ್ತಿರುತ್ತದೆ. ಆದಾಗಿಯೂ 
ಹೆಚ್ಚುವರಿ ಡಿಇಓಗಳ ಅವಶ್ಯಕತೆ ಇರುವ ಕಡೆ ಹೊಸದಾಗಿ 
ಡಿಇಓಗಳನ್ನು ನಿಯೋಜಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಎಲ್ಲಾ ಉಪನೋಂದಣಾಧಿಕಾರಿ ಕಛೇರಿಗಳಿಗಿ ಹೊಸ 
ಕಂಪ್ಯೂಟರ್‌ ನೀಡುವ ಸಂಬಂಧ ಪ್ರಕ್ರಿಯೆಯು 
ಪರಿಶೀಲನೆಯಲ್ಲಿರುತ್ತದೆ. 


